ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 2 52 . 
ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು : ಶ್ರೀ ಸೂರಜ್‌ ರೇವಣ್ಣ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸಬೇಕಾದ ದಿನಾಂಕ : 15.02.2022 
ಉತ್ತರಿಸುವವರು : ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ಸಚಿವರು. 
ಕ್ರಸಂ ಪಶ್ನೆ ಉತ್ತರ . 
ಅ ಹಾಸನ ಜಿಲ್ಲಾ ವ್ಯಾಪ್ತಿಯಲ್ಲಿ ಮಹಿಳೆಯರ ಮತ್ತು ಹಾಸನ ಜಿಲ್ಲಾ ವ್ಯಾಪ್ತಿಯಲ್ಲಿ 'ಮಹಿಳಾಂತರ' ಮೇಲೆ ದೌರ್ಜನ್ಯ ನೆಡೆದ 
ಹಿರಿಯ ನಾಗರಿಕರ ಮೇಲೆ. ದೌರ್ಜನ್ಯ ನಡೆದ | ಪ್ರಕರಣಗಳನ್ನು ಅನುಬಂಧ-1ರಲ್ಲಿ ಒದಗಿಸಲಾಗಿದೆ. 
ಪ್ರಕರಣಗಳು ವರದಿಯಾಗಿವೆಯೇ: ಹಾಸನ ಜಿಲ್ಲಾ ವ್ಯಾಪ್ತಿಯಲ್ಲಿ ಹಿರಿಯ ನಾಗರಿಕರ ಮೇಲೆ ದೌರ್ಜನ್ಯ 
(ತಾಲ್ಲೂಕುವಾರು ವಿವರ ನೀಡುವುದು) ನಡೆದ ಪ್ರಕರಣಗಳ ತಾಲ್ಲೂಕುವಾರು ಮಾಹಿತಿ: ಈ ಕೆಳಕಂಡಂತಿದೆ. 
' ಕ] ತಾಲ್ಲೂಕಿನ ಹೆಸರು 1ದಾಖಲಾದ | ಇತ್ಯರ್ಥ ಬಾಕಿ 
ಸಂ ಪ್ರಕರಣಗಳ | ಪಡಿಸಿದ, ಪ್ರಕರಣಗಳ 
ಸಂಖ್ಯೆ ಪ್ರಕರಣಗಳ | ಸಂಖ್ಯೆ 
- ಸಂಖ್ಯೆ 
1 ಹಾಸನ [1 35 [3 
2 | ಹೊಳೆನರಸೇಪುರ pl 23 3 
3 ಚನ್ನರಾಯಪಟ್ಟಣ 54 48 6 
4] ಅರಸಿಣೆರೆ 16 14 p) 
5 ಸಕಲೇಶಪುರ 12 10 2 
6 | ಅರಕಲಗೂಡು 3 3 0 
1 ಆಲೂರು 5 5 0 
8 -| ಬೇಲೂರು 7 6 1 
ಒಟ್ಟು 184 164 20 
ನರಹರ ್ಥಮಾನವೃದ್ಧ ವತ್ತ ರಡ ನಾಗರಾ ಕ್ಥಪಾಧವೃದ್ಧ ಮತ್ತು ಸರ್‌ತಗ ಸರ್ಕಾರ 
ಸುರಕ್ಷತೆಗೆ ಸರ್ಕಾರ ತೆಗೆದುಕೊಂಡ ತೆಗೆದುಕೊಂಡ ಕ್ರಮಗಳ ವಿವರ ಈ ಕೆಳಕಂಡಂತಿದೆ. ' 
ಕ್ರಮಗಳೇನು? (ವಿವರ ಒದಗಿಸುವುದು) 1. - ತಂದ, ತಾಯಿಯರ ಮತ್ತು ಹಿರಿಯ ನಾಗರಿಕರ ಪಾಲನೆ- 
ಪೋಷಣೆ ಮತ್ತು "ಕಲ್ಯಾಣ ಅಧಿನಿಯಮ 2007 ಅನುಷ್ಠಾನ. 
2. ಕೇಂದ್ರರಾಜ್ಯ ಸರ್ಕಾರದ ಅನುದಾನಿತ ವೃದ್ಧಾಶ್ರಮಗಳು. 
3. ಹಿರಿಯ ನಾಗರಿಕರ ಮಾಸಿಕ ಪೋಷಣಾ ಭತ್ಯೆ. 
4. ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿ ಯೋಜನೆ. 
5. ರಾಜ್ಯ ಹಿರಿಯ ನಾಗರಿಕರ ಸಹಾಯವಾಣಿ 1990 ಮತ್ತು 
ಹಿದಿಯ ನಾಗರಿಕರ ರಾಷ್ಟ್ರೀಯ ಸಹಾಯವಾಣಿ 14567 
ಅನುಷ್ಠಾನ. 
6. ಹಗಲು ಯೋಗಕ್ಷೇಮ ಕೇಂದ್ರಗಳ ಅನುಷ್ಠಾನ. 
7. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖಾ ವತಿಯಿಂದ 
ಜೀರಿಯಾಟ್ರಿಕ್‌ ಕೇಂದ್ರಗಳ ನಿರ್ವಹಣೆ. 
8. ರಾಜ್ಯ ಸಾರಿಗೆ ಬಸ್‌ ಪ್ರಯಾಣದರದಲ್ಲಿ ಶೇ25 ರಷ್ಟು 
"ರಿಯಾಯಿತಿ. - | 
| ಮೇಲ್ಕಂಡ ಯೋಜನೆಗಳ ವಿವರವನ್ನು ಅನುಬಂಧ-02ರಲ್ಲಿ ಒದಗಿಸಲಾಗಿದೆ. 


ಮಮಣಇ 41 ಪಿಹೆಚ್‌ಪಿ 2022 /. 


ಆ ಹಾಲಪ್ಪ ಸಪ್ಪ 
ಗಿ ಮತ್ತು ಭೊ ವಿಜ್ಞಾನ, ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಹಾಗೂ 
ಹಿರಿಯ ವಾಗರಿಕರ ಸಬಲೀಕರಣ ಸಚೆವರು 


ಅನುಬಂಧ-01 


ಹಾಸನ ಜಿಲ್ಲಾ ವ್ಯಾಪ್ತಿಯಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದ : ಪ್ರಕರಣಗಳ 
ತಾಲ್ಲೂಕುವಾರು ಪಟ್ಟಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ನಿರ್ದೇಶನಾಲಯ "ರವರಿಂದ 
ಸ್ವೀಕೃತವಾಗಿರುವ ಮಾಹಿತಿಯು ಈ ಕೆಳಕಂಡಂತಿದೆ. 


ಕ್ರ ತಾಲ್ಲೂಕುವಾರು ಮಹಿಳೆಯರ ಮೇಲೌ'ನಡೆದ 
ಸಂ . ದೌರ್ಜನ್ಯ ಪ್ರಕರಣಗಳು 
1 ಹಾಸನ “6 
2 ಚನ್ನರಾಯಪಟ್ಟಣ | 4 
3 ಹೊಳೆನರಸೀಮೆರ 6 
4 ಪಾಮರ 3 
5 ಸಕಲೇಶಮೆರ 10 
6 ಆಲೂರು - 2. 
7 ತರಕಾರ 76 
8 ಅರಕೆಲಗೊಡು § 5. 
ಒಟ್ಟು 52 


ಅನುಬಂಧ-02 


ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀತರಣ ಇಲಾಖೆಯಿಂದ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಮತ್ತು 
ಸುರಕ್ಷತೆಗೆ ಅನುಷ್ಠಾನಗೊಳಿಸುತ್ತಿರುವ ಕಾರ್ಯಕ್ರಮಗಳು 


* ಹಿರಿಯ ನಾಗರಿಕರಿಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಿರಿಯ ನಾಗರಿಕರ ನೀತಿಯನ್ನು ರೂಪಿಸಿದೆ. 


ಅದರಂತೆ ಈ ಹಿರಿಯ ನಾಗರಿಕರ ನೀತಿಯನುಸಾರ, ಸರ್ಕಾರವು ಹರಿಯ ನಾಗರಿಕರಿಗೆ ಸಾಮಾಜಿಕ ಭದತೆ, 
ಆರೋಗ್ಯ, ಆಸ್ತಿ ಸಂರಕ್ಷಣೆ ಕ್ಷೇಮಾಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ. 
* _ತಂದೆ. ತಾಯಿಯರ ಮತ್ತು ಹಿರಿಯ ನಾಗರಿಕರ ಪಾಲನೆ-ಹೋಷಣೆ ಮತ್ತು ಕಲ್ಯಾಣ ಅಧಿನಿಯಮ 2007: 
ರಾಜ್ಯದಲ್ಲಿ ತಂದೆ ಶಾಯಿಯರ, ಮತ್ತು ಹಿರಿಯ ವಾಗರಿಕರ ಪಾಲನೆ ಪೋಷಣೆ ಮತ್ತು ಕಲ್ಯಾಣ ಅಧಿನಿಯಮ 
2007ನ್ನು ಜಾರಿಗೊಳಿಸಲಾಗುತ್ತಿದೆ. ದೌರ್ಜನ್ಯ ಶೋಷಣೆ, ವಂಚನೆಗೊಳಗಾದ ಹಾಗೂ ನಿರ್ವಹಣಾ ವೆಚ್ಚದ 
ಅಗತ್ಯವಿರುವ ಹಿರಿಯ ನಾಗರಿಕರು ನ್ಯಾಯಕ್ಕಾಗಿ ಈ ಅಧಿನಿಯಮದ ಉಪವಿಭಾಗಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ 
ರಚಿತವಾದ ನಿರ್ವಹಣಾ ನ್ಯಾಯಮಂಡಳಿಯಲ್ಲಿ ವ್ಯಾಜ್ಯಗಳನ್ನು ಹೂಡಬಹುದಾಗಿದ್ದು, ಅರ್ಜಿ ಸಲ್ಲಿಸಿದ 9೦ 
ದಿನಗಳ ಒಳೆಗಾಗಿ ನ್ಯಾಯ ಪಡೆಯಬಹುದಾಗಿರುತ್ತದೆ. ಅಸಾಧಾರಣ ಸಂದರ್ಭಗಳಲ್ಲಿ ನಿರ್ವಹಣಾ 
ನ್ಯಾಯಮಂಡಳಿಯು ಲಿಖಿತವಾಗಿ ದಾಖಲಿಸಿ, ಒಂದು ಬಾರಿ ಗರಿಷ್ಟ 30 ದಿನಗಳಿಗೆ `ಈ ಅವಧಿಯನ್ನು 
ವಸ್ತರಿಸಬಹುದಾಗಿದೆ. A , ಮ ಗ 
> ನಿರ್ವಹಣಾ ನ್ಯಾಯ ಮಂಡಳಿಯ ತೀರ್ಪಿನ ವಿರುದ್ದ ಹಿರಿಯ ನಾಗರಿಕರು 60 ದಿನಗಳ ಒಳಗಾಗಿ ಮೇಲ್ಮನವಿ 
ನ್ಯಾಯ ಮಂಡಳಿಯಲ್ಲಿ ಅಪೀಲನ್ನು ಸಲ್ಲಿಸಬಹುದಾಗಿದೆ. ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ 
ರಚಿತವಾದ ಮೇಲ್ಮನವಿ ನ್ಯಾಯಮಂಡಳಿಯು ಅಪೀಲು ಸ್ಟೀ €ಕರಿಸಿದ ಒಂದು ತಿಂಗಳ ಒಳಗಾಗಿ ವ್ಯಾಜ್ಯವನ್ನು 
ಪೂರ್ಣಗೊಳಿಸ ಚೇಕೆಂಬ ನಿಯಮವಿರುತದೆ. 


೬ ಹಿರಿಯ ನಾಗರಿಕರ ವೃದ್ದಾಶ್ರಮ: 

ರಾಜ್ಯದ 30 ಜಿಲ್ಲೆಗಳಲ್ಲಿ ನಿರ್ಗತಿಕ ಹಿರಿಯ ನಾಗರಿಕರಿಗಾಗಿ ವೃದ್ಧಾಶ್ರಮಗಳನ್ನು ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ - 
ನಡೆಸಲಾಗುತ್ತಿದ್ದು. ಈ ವೃದ್ಧಾಶ್ರಮದಲ್ಲಿ 25 ನಿರ್ಗತಿಕ ಹಿರಿಯ ನಾಗರಿಕರನ್ನು ದಾಖಭಿಸಿಕೊಳ್ಳಲು ಪಿಪಕಾಶವಿದ್ದು ಒಂದು 
ವೃದ್ಧಾಶ್ರಮದ ನಿರ್ವಹಣೆಗಾಗಿ ವಾರ್ಷಿಕ ರೂ.8.00ಲಕ್ಷಗಳ ಅನುದಾನವನ್ನು. ಸಿಬ್ಬಂದಿ ವೆಚ್ಚ. ನಿರ್ವಹಣಾ ವೆಚ್ಚ, ಔಷಧಿ, 
ಕಟ್ಟಡ ಬಾಡಿಗೆ, ವೃತ್ತ ಪತ್ರಿಕೆ ಹಾಗೂ ಇತರೆ ವೆಚ್ಚಗಳಿಗಾಗಿ ಬಿಡುಗಡೆ ಮಾಡಲಾಗುತ್ತಿದೆ. ಅನುದಾನವನ್ನು ಜಿಲ್ಲಾ 
ಪೆಂಚಾಯಶ್‌ ಮೂಲಕ ಮಂಜೂರು ಮಾಡಲಾಗುತ್ತಿದೆ. 

ರಾಜ್ಯದ ಪ್ರತಿ ಕಂದಾಯ ಉಪ ವಿಭಾಗದಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳೆ, ಮೂಲಕ ವೃದ್ಧಾಶ್ರಮಗಳನ್ನು 
ಪ್ರಾರಂಭಿಸಲಾಗುತ್ತಿದೆ. ಪ್ರಸ್ತುತ 9 ಕಂದಾಯ ಉಪ ವಿಭಾಗಳಲ್ಲಿ ವೃದ್ಧಾಶ್ರಮಗಳನ್ನು ನಡೆಸಲಾಗುತ್ತಿದೆ. 


* ಹಿರಿಯ ನಾಗರಿಕರ ಮಾಸಿಕ ಪೋಷಣಾ ಭತ್ಯೆ: 
ಹಿರಿಯ ನಾಗರಿಕರ ಸಾಮಾಜಿಕ ಭದ್ರತೆಗಾಗಿ ಬಡತನ ರೇಖೆಗಿಂತ ಕೆಳಗಿರುವ ನಿರ್ಗತಿಕ ಹಿರಿಯ ನಾಗರಿಕರಿಗೆ ಸಂಧ್ಯಾ 
ಸುರಕ್ಷಾ ಮತ್ತು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಮಾಸಿಕ ಪಿಂಚಣಿ ಯೋಜನೆಯನ್ನು 
ಜಾರಿಗೊಳಿಸಲಾಗುತ್ತಿದೆ. ಸದರಿ ಯೋಜನೆಯಡಿ “60 ರಿಂದ 64 ವರ್ಷದ ವೃದ್ಧರಿಗೆ ಮಾಸಿಕ ರೂ.600/- ರಷ್ಟು ಹಾಗೂ 
65 ಮತ್ತು ಅದಕ್ಕಿಂತ ಮೇಲ್ದಟ್ಟ ವ್ಯದ್ಧರಿಗೆ ರೂ.1200/-ಗಳನ್ನು ಮಾಸಿಕ ವೃದ್ಧಾಪ್ಗ ವೇತನವನ್ನು ನೀಡಲಾಗುತ್ತಿದೆ. 


ರಾಜ್ಯದಲ್ಲಿ ನವೆಂಬರ್‌-2021ರ ಮಾಹೆಯ ಅಂತ್ಯಕ್ಕೆ ಒಟ್ಟು 42,35,609 ವೃದ್ದರು ಈ. ಪಿಂಚಣಿ ಸೌಲಭ್ಯ 
ಪಡೆಯುತ್ತಿದ್ದಾರೆ. 


€ ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿ ಯೋಜನೆ: 
60 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರು ಸೇವಾ ಸಿಂಧು ಪೋರ್ಟಲ್‌ನಲ್ಲಿ ಅರ್ಜಿ ಸಲ್ಲಿಸಿ 
ಗುರುತಿನ ಚೇಟಿಗಳನ್ನು ಪಡೆಯಬಹುದಾಗಿದೆ ಹಾಗೂ ಗುರುತಿನ ಚೀಟಿಯಿಂದ ಹಿರಿಯ ನಾಗರಿಕರಿಗಾಗಿ ಇರುವ 
ಸೇವಾ ಸೌಲಭ್ಯಗಳನ್ನು "$ಡೆಯಬಹುದಾಗಿದೆ. 


_2- 

ರಾಜ್ಯ ಹಿರಿಯ ನಾಗರಿಕರ ಸಹಾಯವಾಣಿ: 

ಹಿರಿಯ ನಾಗರಿಕರು ಕಿರುಕುಳ, ಹಣಕಾಸಿನ ಶೋಷಣೆ, ಮಾನಸಿಕ ತುಮುಲ ಮತ್ತು ದುರ್ಬಲ ಇಂತಹ ಅನೇಕ 
ಸಮಸ್ಯೆಗಳ ನಿವಾರಣೆಗಾಗಿ ತುರ್ತು ಸಹಾಯಕ್ಕಾಗಿ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರಗಳೆನ್ನು ಆಯಾ ಜಿಲ್ಲೆಯ 
ಜಿಲ್ಲಾ " ಹೊಲೀಸ್‌ ವರಿಷ್ಠಾಧಿಕಾರಿಗಳ ಕಛೇರಿ ಆವರಣದಲ್ಲಿ, ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಿಂದ ರಾಜ್ಯದ 30 
ಜಿಲ್ಲೆಗಳಲ್ಲಿ ಮಂಜೂರಾತಿ ನೀಡಲಾಗಿದ್ದು, ಪ್ರಸ್ತುತ 28 ಜಿಲ್ಲೆಗಳಲ್ಲಿ ಸಹಾಯವಾಣಿಯನ್ನು ನಡೆಸಲಾಗುತ್ತಿದೆ. 

ಹಿರಿಯ ನಾಗರಿಕರ ರಾಷ್ಟ್ರೀಯ ಸಹಾಯವಾಣಿ: | k 

ಉನ್ನತ ' ತಂತ್ರಜ್ಞಾನ ಹೊಂದಿರುವ ಹಿರಿಯ ನಾಗರಿಕರ ರಾಷ್ಟ್ರೀಯ ಸಹಾಯವಾಣಿ ಸಂಖ್ಯೆ 14567 (ಟೋಲ್‌ ಸಂಖ್ಯೆ) 
ನ್ನು 2021-22ನೇ ಸಾಲಿನಿಂದ ಪ್ರಾರಂಭಿಸಲಾಗಿದೆ. ಹಿರಿಯ ನಾಗರಿಕರು ಕಿರುಕುಳ, ಹಣಕಾಸಿನ ಶೋಷಣೆ, ಮಾನಸಿಕ 
ತುಮುಲ ಮತ್ತು ದುರ್ಬಲ ಇಂತಹ ಅನೇಕ ಸಮಸ್ಯೆಗಳ ನಿವಾರಣೆಗಾಗಿ ತುರ್ತು ಸಹಾಯಕ್ಕಾಗಿ ಹಿರಿಯ ನಾಗರಿಕರ 
ಸಹಾಯವಾಣಿ ಕೇಂದ್ರವನ್ನು ಸಂಪರ್ಕಿಸಬಹುದಾಗಿದೆ. 

ಹಗಲು ಯೋಗಕ್ಷೇಮ ಕೇಂದ್ರಗಳು: 

ರಾಜ್ಯದ 30 ಜಿಲ್ಲೆಗಳಿಗೆ ಹಗಲು ಯೋಗಕ್ಷೇಮ ಕೇಂದ್ರಗಳನ್ನು ಸ್ವಯಂ ಸೇವಾ ಸಂಸ್ಥೆಗಳ ಮುಖಾಂತರ ಸ್ಥಾಪಿಸಿದ್ದು, ಪ್ರತಿ 
ಕೇಂದ್ರದಲ್ಲಿ ಸುಮಾರು 50-150 ಫಲಾನುಭವಿಗಳಿರುತ್ತಾರ.. ಈ ಕೇಂದ್ರಗಳಲ್ಲಿ ಹರಿಯ ನಾಗರಿಕರ ತಮ್ಮ ವಿಶ್ರಾಂತ 
ವೇಳೆಯನ್ನು ಉಪಯುಕ್ತ ಕಾರ್ಯಚಟುವಟಿಕೆಗಳಿಗೆ ಉಪಯೋಗಿಸಿಕೊಳ್ಳುವ ಅವಕಾಶವನ್ನು ಕಲ್ಪಿಸಲಾಗಿದೆ. 


ಜೀರಿಯಾಟ್ರಿಕ್‌ ಕೇಂದ್ರಗಳು : 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ 10 ಜಿಲ್ಲೆಗಳಲ್ಲಿ (ಶಿವಮೊಗ್ಗ, ಕೋಲಾರ, ' ಉಡುಪಿ, ತುಮಕೂರು, 
ಚಿಕ್ಕಮಗಳೂರು, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ವಿಜಯಪುರ, ಕಲಬುರಗಿ) ಜಿಲ್ಲಾಸ್ಪತ್ರೆಗಳಲ್ಲಿ ಹಿರಿಯ 
ನಾಗರಿಕರಿಗಾಗಿ ಜೀರಿಯಾಟ್ರಿಕ್‌ ಕೇಂದ್ರಗಳನ್ನು ನಡೆಸಲಾಗುತ್ತಿದೆ. ಸದರಿ ಕೇಂದ್ರಗಳಲ್ಲಿ ಉಚಿಕ / ವೈದ್ಯಕೀಯ ಸೌಲಭ್ಯ 
ಹಾಗೂ ಚಿಕಿತ್ಸೆಗಳನ್ನು ನೀಡಲಾಗುತಿದೆ. 


ರಾಜ್ಯ ಸಾರಿಗೆ ಬಸ್‌ ಪ್ರಯಾಣದರದಲ್ಲಿ ಶೇ.25 ರಷ್ಟು ರಿಯಾಯಿತಿ: | 
ಹಿರಿಯ: .ನಾಗರಿಕೆರಿಗೆ ಅವರು ಪ್ರಯಾಣಿಸುವಾಗ ಬಸ್‌. ಪ್ರಯಾಣದರದಲ್ಲಿ ಶೇ.25 ರಷ್ಣು ರಿಯಾಯಿತಿಯನ್ನು 
ನೀಡಲಾಗುತ್ತಿದೆ, ಬಸ್‌ಗಳಲ್ಲಿ ಹಿರಿಯ ಪಾಗರಿಕರಿಗೆ 2 ಆಸನಗಳನ್ನು ಮೀಸಲಿರಿಸಿದೆ. 

ಕೇಂದ್ರ. ಸರ್ಕಾರವು ಸಹ ಹಿರಿಯ ನಾಗರಿಕರಿಗೆ ರೈಲ್ವೆ ಪ್ರಯಾಣ ದರದಲ್ಲಿ ಶೇ.30% ರಷ್ಟು ರಿಯಾಯಿತಿಯನ್ನು 
ನೀಡಲಾಗುತಿದೆ.. | 


ಕೇಂದ್ರ ಸರ್ಕಾರವು ಸಹ ಸ್ವಯಂ ಸೇವಾ ಸಂಸ್ಥೆಗಳ ಮುಖಾಂತರ ಹಿರಿಯ ನಾಗರಿಕರಿಗಾಗಿ ವೃದ್ಧಾಶ್ರಮ, ಹಗಲು 
ಯೋಗಕ್ಷೇಮ ಕೇಂದ್ರ ಸಹಾಯವಾಣಿ ಮೊಬೈಲ್‌ ಮೆಡಿಕೇರ್‌ ಸೆಂಟರ್‌ಗ"ಳನ್ನು ರಾಜ್ಯದಲ್ಲಿ ನಿರ್ವಹಿಸುತ್ತಿದೆ. 


